ಕರ್ನಾಟಕ ವಿಧಾನ ಪರಿಷತ್ತು 


'ಚುಕ್ಜೆ ಗುರುತಿನ ಪ್ರಶ್ನೆ ಸಂಖ್ಯೆ 


311 (2383) 


2. ಸದಸ್ಯರ ಹೆಸರು : ಶ್ರೀ ಸಲೀಂ ಅಹಮದ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಇ. ಉತ್ತರಿಸುವ ದಿನಾಂಕ ೭2.೦3.2೦೦2 

4. ಉತ್ತರಿಸುವೆ ಸಜವರು ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 
ಕ್ರ.ಸಂ ಪಶ್ನೆ ಉತ್ತರ 

(ಅ) | ಕೈಗಾರಿಕೆಗಳ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭವ್ಯದ್ಧಿ ಮಂಡಳ 


ಸ್ಥಾಪನೆಗೆ ರೈತರಿಂದ 


ಪತಿಯಿಂದ ರಾಜ್ಯದ ವಿವಿಧ ಜಲ್ಗೆಗಳಣ್ಣ ಭೂಸ್ಥಾಧೀನಪಡಿಸಿದ 


ಸ್ವಾಧೀನಪಡಿಸಿಕೊಂಡ | ಜಮೀನಿನ ವಿವರ ಈ ಕೆಳಕಂಡಂತಿದೆ. 
ಮೀನು; ಎಷ್ಟು; ಕೈಗಾರಿಕಾ ಪ್ರದೇಶ 8೦೮8-36 ಎಕರೆ 
ಏಕಘಟಕ ಸಂಕೀರ್ಣ 79೦17-2೭25 ಎಕರೆ |. 
ಜಿಟ್ಸು 162076-2೦ ಎಕರೆ 
(ಆ) | ಸ್ವಾಧೀನಪಡಿಸಿಕೊಂಡ ಕೆ.ಐ.ಎ.ಡಿ.ಚ. ವತಿಯಿಂದ ಭೂಸ್ಥಾಧೀನಪಡಿಸಿಕೊಂಡ 
ಹಮೀನಿಗೆ ಜಮೀನುಗಳಣೆ ಪರಿಹಾರ ದರ ನಿಗದಿಪಡಿಸುವ ಕುರಿತು 
. ಮಾರ್ಗಸೂಚಿ ದರಗಳ | ಆಯಾ ಹಲ್ಲೆಯ. ಜಿಲ್ಲಾಧಿಕಾರಿ -ಮತ್ತು -ವಿಶೇಷ 'ಜಲ್ಲಾಧಿಕಾರಿ;| 
ಪ್ರಕಾರ ಸೂಕ್ತ |ಕ.ಐ.ಎ.ಡಿ.ಟ. ಇವರ ಅಧ್ಯಕ್ಷತೆಯಟ ರಚಿತವಾಗಿರುವ ಭೂದರ 
ಬೆಲೆಯನ್ನು ನಿಗಧಿ | ನಿರ್ಧರಣಾ ಸಲಹಾ '' 'ಸಮಿತಿ ಸಭೆಗಳಲ್ಲ 
-| ಮಾಡಲಾಗಿದೆಯೇ; | ಭೂಮಾಆಕರೊಂದಿಗೆ... ಸಮಾಲೋಚಿಸಿ, ' ಆಯಾ. ಗ್ರಾಮದ 
ಹಾಗೂ ಪಾವತಿ ಮಾರ್ಗಸೂಚ ದರ ಹಾಗೂ ಮಾರುಕಟ್ಟೆ ದರಗಳನ್ನು ಆಧರಿಸಿ |' 
ಮಾಡಲಾಗಿದೆಯೆಣ | ಸದರಿ ಸಮಿತಿಯು ಶಿಫಾರಸ್ಸು ಮಾಡುವ ದರಕ್ಕೆ ಮಂಡಳ 


ಸಭೆಯ ಅನುಮೋದನೆ ಪಡೆದು ಭೂಪರಿಹಾರ ದರ 


ನಿಗದಿಪಡಿಸಲಾಗುತ್ತಿದೆ. 


ಭೂಪರಿಹಾರ ಪಡೆಯಲು ಇಚ್ಛಿಸುವ ಜಮೀನಿನ 
ಮಾೀಕರಿಗೆ ನಿಯಮಾನುಸಾರ ಪರಿಹಾರ ಪಾವತಿಸಲು 
ಹಾಗೂ ಸಡರಿ ದರದಟ್ಲ ಪರಿಹಾರ ಪಡೆಯಲು ಇಚ್ಛಿಸದ 
ಹಾಗೂ' ಜಮೀನಿನ ಹಕ್ಕಿನ ಬಣ್ಣೆ ಪಿವಾದಗಳರುವ |' 
ಪ್ರಕರಣಗಕಟ್ಟ ನಿಯಮಾನುಸಾರ ಐತೀರ್ಪು ರಚಿಸಿ' ಪರಿಹಾರ 
ಧನವನ್ನು ಸೆಂಬಂಧಪಟ್ಟ ನ್ಯಾಯಾಲಯದಟ್ಟ ಶೇವಣಿ ಇಡಲು 
ಶ್ರಮ ಕೈಗೊಳ್ಳಲಾಗುತ್ತಿದೆ. 


(ಇ) 


ಕೈಗಾರಿಕಾ ಸ್ಥಾಪನೆಗೆ 


ಜಮೀನು ನೀಡಿರುವ 


ಕೈಗಾರಿಕಾ ಸ್ಥಾಪನೆಗೆ ಜಮೀನು ನೀಡಿರುವ ರೈತರಿಗೆ 


.ಬದಟ ಜಮೀನು ನೀಡಲು ಅವಕಾಶವಿರುವುದಿಲ್ಲ. ಆದರೆ, 


ರೈತರಿಗೆ ಬದಆ ಕೆ.ಐ.ಎ.ಡಿ.ಚ. ವತಿಯಿಂದ ಕೈಗಾರಿಕಾ ಪ್ರದೇಶಕ್ಕಾಗಿ 
ಜಮೀನು ಜದಗಿಸುವ | ಫೂಸ್ಪಾಧೀನಗೊಂಡ ಪ್ರತಿ ಎಕರೆ ಮೀನಿಗೆ 'ಭೂಪರಿಹಾರದ 
ಪ್ರಸ್ತಾಪ ಸರ್ಕಾರದ | ಬದಲಾಗಿ ಅದೇ ಕೈಗಾರಿಕಾ ಪ್ರದೇಶದಲ್ಲ ಅಭವೃದ್ಧಿಪಡಿಸಿದ 
ಮುಂದಿದೆಯೇ? 10,781" ಚೆ.ಅಡಿ ವಿಸ್ತೀರ್ಣದ ಜಮೀನನ್ನು ಪಡೆಯಲು 
ಅವಕಾಶ ಕಲ್ಪಸಲಾಗಿದೆ. ] 
ಸಂಖ್ಯೆ: ಸಿಐ 19 ಐಎಪಿ(ಇ) 2೦೭೭ | (ಡಾ ಮುಕಸಗೇಶೆ ಜರ್‌ 


ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


